ಉದಯಹೌರಥ 


ಉದಯಭಾನು ಕಲಾಸಂಘದ ತೈಮಾಸಿಕ ಸುದ್ದಿಪ್ರಕ ಸೌದ್‌ 


ಕನ್ನಡದ ಪ್ರಾತಿನಿಧಿಕ ಸ ಸಂಸ್ಥೆ ವ ಕನ್ನಡದ ಅಸ್ಮಿತೆ 
ಕನ್ನಡ ಸಾಹಿತ್ಯ ಪರಿಷತ್ತು 


ಭಾರತದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಪದ್ಮವಿಭೂಷಣ 


ಶ್ರೀ ಎಂ.ಎನ್‌. ವೆಂಶಟಾಚಲಯ್ಯ 


ಎ 
ಫಾ 
LA 

ಎಂ.ಎನ್‌. ವೆಂಕಟಾಚಲಯ್ಯ ಎಂದು 
ಖ್ಯಾತನಾಮರಾದ ಮನೇಪಲ್ಲಿ ನಾರಾಯಣರಾವ್‌ 
ವೆಂಕಟಾಚಲಯ್ಯ ಭಾರತದ ಸರ್ವೋಚ್ಚ 


ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾದ 
ಎರಡನೆಯ ಕನ್ನಡಿಗರು, 18 ತಿಂಗಳ ಕಾಲ 
ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ 
ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ ಮಾನ್ಯರು. 
ಅವರು 25ನೇ ಅಕ್ಟೋಬರ್‌ 1929ರಲ್ಲಿ 
ಬೆಂಗಳೂರಿನಲ್ಲಿ ಸರ್ಕಾರಿ ಕಾನೂನು ಕಾಲೇಜು, 
ಬೆಂಗಳೂರು ಮೊದಲನೇ ಪ್ರಾಂಶುಪಾಲರಾಗಿದ್ದ 
ಶ್ರೀ ನಾರಾಯಣ ರಾವ್‌ ಮತ್ತು ಬಾಲೆಪುರ 
ಸುಬ್ಬಣ್ಣನವರ ಮಗಳಾದ ಶ್ರೀಮತಿ ಸರಸ್ವತಮ್ಮನವರ 
ದಂಪತಿಗಳಿಗೆ ಮಗನಾಗಿ ಜನಿಸಿದರು. ಹಳೆಯ ಮೈಸೂರು 
ವಿಶ್ವವಿದ್ಯಾಲಯದಿಂದ ವಿಜ್ಞಾನ ವಿಭಾಗದಲ್ಲಿ ಪದವಿಯನ್ನು 
ಜಾಗದ ಕಾನೂನು ಪದವಿಯನ್ನು ಪಡೆದರು. 19500೦ದ ಘಂ 
ವೃತ್ತಿಯನ್ನು ಆರಂಭಿಸಿ 6ನೇ ಧಪಿಂಬನ್‌ 1975ರಲ್ಲಿ ಕರ್ನಾಟಕ 
ಉಚ್ಛ ನ್ಯಾಯಾಲಯದಲ್ಲಿ ಖಾಯಂ ನ್ಯಾಯಾಧೀಶರಾಗಿ 
ಆಯ್ಕೆಯಾದರು. ನ್ಯಾಯಶಾಸ್ತ್ರವನ್ನು ಕರಗತಮಾಡಿಕೊಂಡಿದ್ದ 
ಇವರು 11 ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ 
ಅವಿಸರಣೀಯವಾದ ತೀರ್ಪುಗಳನ್ನು ನೀಡಿ ಜನಮಾನಸದಲ್ಲಿ 
ನೆಲೆ ನಿಂತರು. ಅಕ್ಟೋಬರ್‌ 5, 1987ರಿಂದ ಭಾರತದ 
ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ 
ನಿಯೋಜನೆಗೊಂಡರು. ಇಲ್ಲಿಂದ 1993ರ ವರೆಗೆ 
ನ್ಯಾಯಮೂರ್ತಿಗಳಾಗಿ ಸೇವೆಗೈದು 1993-94ರ ಅವಧಿಗೆ 
ಮುಖ್ಯ ನ್ಯಾಯಮೂರ್ತಿಗಳಾಗಿ 

ನ್ಯಾಯಮೂರ್ತಿಗಳಾಗಿ ಕರ್ತವ್ಯ ನಿರ್ವಹಿಸಿದ ಇವರು 1994ರಲ್ಲಿ 
ನಿವೃತ್ತರಾದರು. 


ತಮ್ಮ ನಿವೃ ತ್ರ್ತಿಯ ನಂತರ ಭ್ರಷಾ ಪ್ಲಾಚಾರ ನಿರ್ಮೂಲನೆ ಮತ್ತು 
ರಾಷ್ಟ್ರೀಯ ಮಾನವಹಕ್ಕುಗಳ 'ಆಯೋಗಗಳಲ್ಲಿ ಕರ್ತವ್ಯ 
ನಿರತೆರಾಗಿ ರಾಷ್ಟ್ರೀಯ ಮಾನವಹಕ್ಕುಗಳ ಆಯೋಗದ 2ನೇ 
ಅಧ್ಯಕ್ಷರಾಗಿ 26- 11-1996ರಿಂದ ಸ 10-1999ರ ವರೆಗೆ 


ಗುರುತರವಾದ ಜವಾಬ್ದಾರಿಯನ್ನು ನಿರ್ವಹಿಸಿದರು. 
20-2-2000ರಿಂದ 31-3-2002ರ ವರೆಗೆ ಸಂವಿಧಾನ 
ತಿದ್ದುಪಡಿ ವಿಮರ್ಶಾ ಆಯೋಗದ ಅಧ್ಯಕ್ಷರಾಗಿ 


ಕಾರ್ಯಚಟುವಟಿಕೆಯನ್ನು ನಡೆಸಿದರು. ಪ್ರಸ್ತುತ ಶ್ರೀ ಸತ್ಯಸಾಯಿ 
ಇನ್‌ಸ್ಟಿಟ್ಯೂಟ್‌ ಆಫ್‌ ಹೈಯರ್‌ ಲರ್ನಿಂಗ್‌ ಮತ್ತು ಸೆಂಟ್ರಲ್‌ 
ಯೂನಿವರ್ಸಿಟಿ ಆಫ್‌ 
ನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ಇವರು ಇಂಗ್ಲಿಷ್‌, ಕನ್ನಡ, ಹಿಂದಿ, 
ಸಂಸ್ಕೃತ ಭಾಷೆಗಳಲ್ಲಿ ಹಿಡಿತವನ್ನು ಸಾಧಿಸಿದ್ದಾರೆ. ಸಾಹಿತ್ಯ 
ಸಂಸ್ಕೃತಿ, ಆಧ್ಯಾತ್ಮ ವಿಷಯಗಳನ್ನು ತಲಸ್ಪರ್ಶಿಯಾಗಿ ಅಧ್ಯಯನ 
ಮಾಡಿರುವ ಇವರು ಜನಾನುರಾಗಿಯಾಗಿ ಹೆಸರು ಮಾಡಿದ್ದಾರೆ. 


ನ್ಯಾಯಪೀಠವನ್ನು 
ಅಲಂಕರಿಸಿದರು. ಸರ್ವೋಚ್ಚ ನ್ಯಾಯಾಲಯದ 25ನೇ ಮುಖ್ಯ 


ಹೈದ್ರಾಬಾದ್‌ ಕುಲಪತಿಗಳಾಗಿ ಕರ್ತವ್ಯ 


ಇವರ ಸರಳಜೀವನ ಶೈಲಿ, ಮಾನವ ಪ್ರೀತಿ 
ಹಾಗೂ ಮಂದಸ್ಥಿತ ವದನ ಎಂತಹವರನ್ನು 
ತಮ್ಮೆಡೆಗೆ ಸೆಳೆಯುವಂತಹದ್ದಾಗಿದೆ. 


ವಕೀಲರಾಗಿ ಜನಪ್ರಿಯ ಕೇಸುಗಳನ್ನು ಜೈಯಿಸಿ 
ಹಿರಿಮೆ ಗಳಿಸಿದ ಇವರು ನ್ಯಾಯಮೂರ್ತಿಗಳಾಗಿ 
ಅತ್ಯುತ್ತಮ ತೀರ್ಪುಗಳನ್ನು ನೀಡಿ ಜನಮಾನಸದಲ್ಲಿ 
ಸದಾ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಬಾಬ್ರಿ 
ಮಸೀದಿ ಧ್ವಂಸ ಪ್ರಕರಣದಲ್ಲಿ ರಾಷ್ಟ್ರಪತಿಗಳ 
ಅನುಮರ್ಶೆಯನ್ನು ವಿರೋಧಿಸಿ 1938ರಲ್ಲಿ 
ಕಲ್ಯಾಣಸಿಂಗ್‌ ಅವರಿಗೆ ಶಿಕ್ಷೆ ನೀಡಿದ್ದು, 1993ರಲ್ಲಿ 
ರಾಷ್ಟ್ರಪತಿ ಭವನದಲ್ಲಿ ಸುಪೀಂ ಕೋರ್ಟಿನ ಮುಖ್ಯ 
ನ್ಯಾಯಮೂರ್ತಿಗಳಾಗಿ ಪ್ರತಿಜ್ಞಾವಿಧಿ 
ತೆಗೆದುಕೊಂಡ ನಂತರ ಅಂದಿನ ಪ್ರಧಾನಮಂತ್ರಿಗಳಾದ ಸನ್ನಾನ್ಯ 


ಶ್ರೀ ಪಿ.ವಿ. ನರಸಿಂಹರಾವ್‌ ಅವರು ನ್ಯಾಯಮೂರ್ತಿಗಳನ್ನು 


ಉದ್ದೇಶಿಸಿ ಹೇಳಿದ ಮಾತು; “ಸರ್ವೋಚ್ಚ ನ್ಯಾಯಾಲಯ ಮತ್ತು 
ಸರ್ಕಾರದ ನಡುವೆ ಸೌಹಾರ್ದಯುತ ಸಂಬಂಧವನ್ನು 
ಎದುರುನೋಡುತ್ತೇನೆ.” ಅದಕ್ಕೆ ಆ ಕ್ಷಣದಲ್ಲೇ ಮುಖ್ಯ 
ನ್ಯಾಯಮೂರ್ತಿಗಳಾದ ಇವರು “ಮಾನ್ಯ ಪ್ರಧಾನಿಯವರೆ ನಮ್ಮ 
ನಿಮ್ಮ ಸಂಬಂಧ ಸಂವಿಧಾನಕ್ಕೆ ಅನುಗುಣವಾಗಿ ಇರಬೇಕೇ 
ಹೊರತು ಸೌಹಾರ್ದಯುತವಾಗಿ ಅಲ್ಲ, ನ್ಯಾಯಾಲಯ, 
ಸರ್ಕಾರದ ನಡುವೆ ಸೌಹಾರ್ದತೆಗೆ ನಮ್ಮ ಸಂವಿಧಾನದ 
ಪರಿಶೀಲನೆ ಮತ್ತು ಸಮತೋಲನದಲ್ಲಿ ಅವಕಾಶವಿಲ್ಲ” ಎಂದು 
ನುಡಿದರು. 


(“Mr. Prime Minister, the relationship between us 
has to be correct, not cordial. Cordiality between 
court and government has no place in our 
constitutional scheme of checks and balances”) 
ಉಲ್ಲೇಖ : ಪ್ರೊ ಬಿ.ಕೆ. ಚಂದ್ರಶೇಖರ್‌, ವಿಜಯ ಕರ್ನಾಟಕ-30.11.2020. 

ಈ ಎಲ್ಲ ಅಂಶಗಳು ಅವರ ಪ್ರಾಮಾಣಿಕತೆಗೆ ಹಿಡಿದ 
ಕನ್ನಡಿಯಾಗಿದೆ. 


ಇವರು ನಮ್ಮ ಉದಯಭಾನು ಕಲಾಸಂಘದ ಸುವರ್ಣ 
ಮಹೋತ್ಸವ ಸಮಿತಿಯ ಗೌರವ ಸಲಹೆಗಾರರಾಗಿ ಮತ್ತು ಅದರ 
ಅಭಿವೃದ್ಧಿಗೆ ಮೂಲಸ್ತಂಭವಾಗಿ ವಿವಿಧ ಹಂತಗಳಲ್ಲಿ ಕರ್ತವ್ಯವನ್ನು 
ನಿರ್ವಹಿಸುವುದರ ಮೂಲಕ ನಮ್ಮ ಸಂಘದ ಏಳಿಗೆಯಲ್ಲಿ 
ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಇಂತಹವರ ಬದುಕು 
ಇಂದಿನ ಯುವಪೀಳಿಗೆಗೆ ಅತ್ಯಂತ ಆದರ್ಶಪ್ರಾಯವಾಗಿದೆ 
ಎಂದರೆ ಅತಿಶಯೋಕ್ಷಿಯಾಗಲಾರದು. ಸಜ್ಜನಿಕೆಯ ಈ ಹಿರಿಯ 
ಚೇತನ ತಮ್ಮ ಧರ್ಮಪತ್ನಿ ಶ್ರೀಮತಿ ಪಾರ್ವತಿ ವೆಂಕಟಾಚಲಯ್ಯ, 
ಮಗ ಶ್ರೀ ಶೇಷ ರಾಘವ್‌ ಮತ್ತು ಮೊಮ್ಮಗ ಶ್ರೀ ವೆಂಕಟ ರಾಘವ 
ಅವರೊಂದಿಗೆ ಬಸನವಗುಡಿ, ಎಂ.ಎನ್‌. ಕೃಷ್ಣರಾವ್‌ ಪಾಕ 


ರಸ್ತೆಯಲ್ಲಿ ಸಮೃದ್ದ ಜೀವನ ನಡೆಸುತ್ತಿದ್ದಾರೆ. 
ರ್‌ು ಇ ವದ m 


ದಿನಾಂಕ 
ಜನಿಸಿದ ಇವರು ಆರಂಭಿಕ ಶಾಲಾ 


11-3-1965ರಲ್ಲಿ 


ಶಿಕ್ಷಣವನ್ನು ಬೆಳಗಾವಿ ಮತ್ತು 
ಧಾರವಾಡ ಜಿಲ್ಲೆಗಳಲ್ಲಿ ಮುಗಿಸಿ, ಬಿ.ಇ. 
ಪದವಿಯನ್ನು ಕರ್ನಾಟಕ 
ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾದ 
ಹುಬ್ಬಳ್ಳಿಯ ಬಿ.ವಿ.ಬಿ. ಕಾಲೇಜ್‌ ಆಫ್‌ 
ಇಂಜಿನಿಯರಿಂಗ್‌ ಆ್ಯಂಡ್‌ 
ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಾನಿಕ್ಸ್‌ ಮತ್ತು 
ಸಮ ುನಿಕೇಷನ್‌ನಲ್ಲಿ ಪದವ ಥಡೆದರು. 
ಬೆಂಗಳೊರು, ವಿಶ್ವವಿದ್ಯಾಲಯದಿಂದ 
ಇಂಡೋಲಜಿಯಲ್ಲಿ . ಪಿಜಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿ 
1998ರಿಂದ 1993ರ ವರೆಗೆ ಬೆಂಗಳೂರಿನ ಸೃಜನ 
ಟೆಕ್ನಾಲಜೀಸ್‌ನಲ್ಲಿ ಸಾಫ್ಟ್‌ವೇರ್‌ ಇಂಜಿನಿಯರ್‌ ಆಗಿ ಮತ್ತು 
ಬಿ.ಎಂ.ಎಸ್‌. ಕಾಲೇಜ್‌ ಹಾಗೂ ಎಸ್‌.ಬಿ.ಎಂ. ಕಾಲೇಜುಗಳಲ್ಲಿ 
ಉಪನ್ಯಾಸಕರಾಗಿ, ಇಂಜಿನಿಯರಿಂಗ್‌ ಪಠ್ಯಬೋಧನೆಯಲ್ಲಿ ಹೆಚ್ಚು 
ಜನಪ್ರಿಯತೆಯನ್ನು ಗಳಿಸಿದರು. ಇವರು ಎ.ಬಿ.ವಿ.ಪಿ. (ಅಖಿಲ 
ಭಾರತೀಯ ವಿದ್ಯಾರ್ಥಿ ಪರಿಷತ್‌ನ ಕ್ರಿಯಾಶೀಲ ರಾಜ್ಯ 
ಕಾರ್ಯದರ್ಶಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು 
ವಿದ್ಯಾರ್ಥಿಗಳಿಗಾಗಿ ರೂಪಿಸಿ ಜನಮನ್ನಣೆಯನ್ನು ಗಳಿಸಿದ್ದಾರೆ. 
ತಾವು ಶಿಕ್ಷಣದಿಂದ ಇಂಜಿನಿಯರ್‌, ವೃತ್ತಿಯಿಂದ ಉಪನ್ಯಾಸಕಿ 
ಆದರೂ ಸಹ 1993ರಿಂದ 1997ರ ವರೆಗೆ ಶ್ರೀ ಎ.ಪಿ.ಜೆ. ಅಬ್ದುಲ್‌ 
ಕಲಾಂ ಅವರ ನೇತೃತ್ವದಲ್ಲಿ ನಡೆದ ಲೈಟ್‌ ಕಾಂಬ್ಯಾಟ್‌ ಏರ್‌ಕ್ರಾಫ್ಟ್‌ 
ಯೋಜನೆಯ (ಎಲ್‌ಸ ಸಿಎ) ತೇಜಸ್‌ ಪಾಜೆಕ್ಸ್‌ನಲ್ಲಿ 
ವಿಜ್ಞಾನಿಯಾಗಿ ಕರ್ತವ್ಯ ನಿರ್ವಹಿಸಿದ್ದು ಹೆಮ್ಮೆ ಎನಿಸುತ್ತದೆ. 
ಬಿ.ಜೆ.ಪಿ.ಯ ಕಾರ್ಯಕರ್ತೆಯಾಗಿ "ಜೆಂಗಳೂರು ದಕ್ಷಿಣ 
ಲೋಕಸಭಾ ಕ್ಷೇತ್ರದ ಸಂಸದರು, ಕೇಂದ್ರ ಸಚಿವರು ಆಗಿದ್ದ 
ಸನ್ಮಾನ್ಯ ಶ್ರೀ ಅನಂತಕುಮಾರ್‌ ಅವರ ಧರ್ಮಪತ್ತಿಯಾಗಿ, 
ಸಾಮಾಜಿಕ ಉದ್ಯಮಿಯಾಗಿ ಕರ್ತವ್ಯವನ್ನು ನಿರ್ವಹಿಸುವುದರ 
ಮೂಲಕ ಹೆಣ್ಣು ಸಹ ಮನಸು ಮಾಡಿದರೆ ಏನೆಲ್ಲವನ್ನು 
ಸಾಧಿಸಬಹುದು ಎಂಬುದಕ್ಕೆ ಉದಾಹರಣೆಯಂತಿದ್ದಾರೆ. 
1997ರಿಂದ ಆದಮ್ಯ ಚೇತನ ಸಂಸ್ಥೆಯನ್ನು ಸ್ಥಾಪಿಸುವುದರ 
ಮೂಲಕ ಅನ್ನ, ಅಕ್ಷರ, ಆರೋಗ್ಯ ಎಂಬ ಮೂರು ಪ್ರಮುಖ 
ವಿಷಯಗಳ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪರಿಸರದ 
ವಿಷಯಗಳನ್ನು ಕುರಿತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಆ 


ಬಹುಮುಖ ವ್ಯಕ್ತಿತ್ವದ 


ಶ್ರೀಮತಿ ಡೇಜಸ್ವಿನಿ ಅವಂಡಈುಮಾರ್‌ 


ನಿಟ್ಟಿನಲ್ಲಿ ಅವಿಶ್ರಾಂತವಾಗಿ 
ದುಡಿಯುತ್ತಿರುವುದು ಎಂತಹವರು 
ನಿಬ್ಲೆರಗಾಗುವಂತೆ ಮಾಡಿದೆ. ಈ 
ಕಾರ್ಯಕ್ರಮದಿಂದ ಅನೇಕ 
ಕಾರಣಗಳಿಂದ ಶಿಕ್ಷಣ, ಅನ್ನ ಆರೋಗ್ಯ 
ಸೌಲಭ್ಯಗಳಿಂದ ವಂಚಿತರಾಗಿದ್ದ 
ಲಕ್ಷಾಂತರ ಮಕ್ಕಳಿಗೆ ಧನಾತ್ಮಕ 


ಪರಿಣಾಮ ಬೀರಿ ಅನೇಕ ಹಳ್ಳಿಗಳಲ್ಲಿನ 
ಪರಿಸ್ಥಿತಿಗಳನ್ನು ಸುಧಾರಿಸಿದೆ ಎಂದರೆ 
ಅತಿಶಯೋಕ್ತಿಯಾಗಲಾರದು. 


ಇವರ ಅನ್ನಪೂರ್ಣ ಕಾರ್ಯಕ್ರಮವು ಬೆಂಗಳೂರು, 
ಹುಬ್ಬಳ್ಳಿ. ಕಲಬುರಗಿ, ಹರಿಹರ ಮತ್ತು ರಾಜಸ್ಥಾನದ 
ಜೋಧ್‌ಪುರದಲ್ಲಿ ಅತ್ಯಾಧುನಿಕ ವ್ಯವಸ್ಥೆಯನ್ನು ಒಳಗೊಂಡು 
ಎರಡು ಲಕ್ಷಕ್ಕೂ ಹೆಚ್ಚು "ಮಕ್ಕೆ ಬಿಸಿ ಮತ್ತು ರುಚಿಕರವಾದ 
ಪೌಷ್ಠಿಕ ಅಹಾರವನ್ನು ಮಧ್ಯಾಹ್ನದ ಊಟಕ್ಸಾಗಿ 
ಒದಗಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಪೌಷ್ಠಿಕ ಮ್ತು 
ರುಚಿಕರವಾದ ಆಹಾರವನ್ನು ಬೇಯಿಸುವುದರಿಂದ ತೃಪ್ತರಾಗದ 
ಡಾ. ತೇಜಸ್ಥಿನಿಯವರು ಅಡಿಗೆ ಮನೆಗಳನ್ನು ಪರಿವರ್ತಿಸಲು 
ಮುಂದಾಗಿ “ಅವು ಮಹತ್ವದ ಗುರಿಗಳನ್ನು ಹಾಕಿಕೊಂಡರು. 
ಕಸವನ್ನು ಕಡಿಮೆ ಮಾಡುವುದರ ಮೂಲ ಕಾಗದ, ನೀರು, 
ಜೈವಿಕ "ತ್ಯಾಜ್ಯವನ್ನು ಮರುಬಳಕೆ ಮಾಡುವುದರ ಮೂಲಕ 
fe "ಮುಕ್ತ ಕಿಚನ್‌ ಆಗಿ ಪರಿವರ್ತಿಸಿದರು. 


2000 ಇಸವಿಯಿಂದ ಡಾ. ತೇಜಸ್ಥಿನಿ ಅನಂತಕುಮಾರ್‌ 
ಅವರು ಶ್ರೀ ಶಂಕರ ಕ್ಯಾನ್ಸರ್‌ ಫೆ ಫೌಂಡೇಶನ್‌ನ ಟಸ್ಪಿಯಾಗಿದ್ದು 
ಕ್ಯಾನ್ಸರ್‌ ಗುಣಪಡಿಸುವುದು ಮತ್ತು ತಡೆಗಟ್ಟುವ ನಿಟ್ಟಿನಲ್ಲಿ ಅನೇಕ 
ಗಮನಾರ್ಹವಾದ ಕಾರ್ಯಕ್ರಮಗಳನ್ನು ರೂಪಿಸುತ್ತಿರುವುದು 
ವಿಶೇಷವೆನಿಸುತ್ತದೆ. 


ಇಂತಹ  ಶಿಕ್ಷಣತಜ್ಞೆ ಸಮಾಜಸೇವಕಿ, ವಿಜ್ಞಾನಿ. 
ಪರಿಸರಪ್ರೇಮಿ ಹಾಗೂ ಸರಳ ಜೀವನಶೈಲಿಯನ್ನು 
ಅಳವಡಿಸಿಕೊಂಡಿರುವ ಮಹಾನ್‌ ಮಹಿಳೆ ನಮ್ಮ ಸಂಘದೊಡನೆ 
ನಿರಂತರ ಒಡನಾಟವನ್ನು ಇರಿಸಿಕೊಂಡಿರುವುದು ನಮ್ಮೆಲ್ಲರಿಗೂ 
ಹರ್ಷದ ವಿಷಯವಾಗಿದೆ. ಇವರ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ 

ಅನುಕರಣೀಯವಾಗಿದೆ ಎಂದರೆ ತಪ್ಪಾಗಲಾರದು. 
[W 


2ನೇ ಡಿಸೆಂಬರ್‌ 2020 ಬುಧವಾರ ನೋಬಲ್‌ ಹಾರ್ಟ್ಸ್‌ ರೂವಾರಿ ಸತ್ಯಪ್ರಸಾದ್‌ 75 
ಅಭಿನಂದನಾ ಕಾರ್ಯಕ್ರಮವನ್ನು ್ನಿ ಏರ್ಪಡಿಸಲಾಗಿತ್ತು. ಈ: ಕಾರ್ಯಕ್ರಮದಲ್ಲಿ ಶ್ರೀ ಕಾರ್ತಿಕ್‌ 
ಅವರು ನಡೆಸಿಕೊಟ್ಟ ಮ್ಯಾಂಡಲೆನ್‌ ವಾದ್ಯ ಸಂಗೀತವು ಜನಮನವನ್ನು” ಆಕರ್ಷಿಸಿತು. 
ನಂತರದಲ್ಲಿ ಭೋಜನಕೂಟದಲ್ಲಿ 
ಕಾರ್ಯಕ್ರಮವನ್ನು ಕೋವಿಡ್‌-19 ಅನ್ವಯ 
ಪಾಲಿಸಿಕೊಂಡು ಆಯೋಜಿಸಲಾಗಿತ್ತು. 


ಸಮಸ್ತರು ಪಾಲ್ಗೊಂಡು ಹರ್ಷಚಿತ್ತರಾದರು. ಈ 
ಸಕಲ ಮುಂಜಾಗ್ರತಾ ಕ್ರಮಗಳನ್ನು 


ಪೆ 


ಶ್ರೀ ಸತ 


ೈಪ್ರಕಾಶ್‌-75 ಅಭಿನಂದನಾ ಸಮಾರಂಭ 


ಉದಯಸೌರಥ 


ಉದಯಭಾನು ಕಲಾಸಂಘದ ತೈಮಾಸಿಕ ಸುದ್ದಿಪತ್ರಿಕೆ 


UDAYASOURABHA 
UDAYABHANU KALASANGHA’S QUARTERLY NEWSLETTER 


Karkan13916/01/1/2002/TC Declaration No. CMMI/BNGIDECLINPP22/2002 
14 Issue No.: 03 October-December 2020 Internal circulation 
Editor : Prof. Shantharaju Managing Editor : M. Narasimha 


ವಾರ್ಷಿಕ ಚಂದಾ ರೂ. 25-00 


ಇವರಿಂದ From 
ಗೌರವ ಕಾಂರ್ಯಧತಿ bl (R.) 
ಉದಯಭಾನು ಕಲಾಸಂಘ (ನೋಂ) Ramakrishna Math Layout 
ಗವಿಪುರ ಸಾಲು ಛತ್ರಗಳ ಎದುರು Kempegowdanagar 

ಗ Bengaluru - 560 019 
ರಾಮನನ್ಯ ಮಕ ಬಡಾವಣಿ Ph.: 080-26609343 


ಕೆಂಪೇಗೌಡನಗರ Telefax : 080-26601831 
ಬೆಂಗಳೂರು-560 019 


ದೂರವಾಣಿ : 080-26609343 
ಟೆಲಿಫ್ಯಾಕ್ಸ್‌ : 080-26601831 
E-mail:udayabhanu_1965@yahoo.co.in Website : www.udayabhanu.org 


Printer & Publisher : Hon.Secretary, Udayabhanu Kalasangha, Kempegowdanagar, Bengaluru - 560 019. 
Telefax : 080-26601831, Ph.: 080-26609343, E-mail : udayabhanu_1965@yahoo.co.in, Website : www.udayabhanu.org 
Printed at: Keerthi Printers, ‘OMKARA #240-F, 2nd ‘B’ Main, 2nd ‘D’ Cross, 1st Phase Girinagar, Bengaluru - 560 085, Ph.: 080-26722034 / 59 


